» ಕರ್ನಾಟಿಕ ವಿಧಾನ ಸಭೆ 
| : ಚುಕ್ಕ ರಹಿತ ಪ್ರಶ್ನೆ ಸ೦ಖ್ಯೆ: 345 
ಶ್ರೀ ಮತಿ ಜೊಲ್ಲೆ ಶಶಿಕಲಾ 
2 ಪಶ್ನೆ ಕೇಳಿರುವವರು: ಅಣ್ಣಾಸಾಹೇಬ (ನಿಪ್ಪಾಣಿ ವಿಧಾನ 
| ಸಭೆಯ ಸದಸ್ಯರು) 
3 ಉತರಿಸಬೇಕಾದ ದಿನಾ೦ಕ: . , 24.07.2024 
4 ಉತರಿಸಬೇಕಾದವರು: ಮಾನ್ಯಕೃಷಿಸಚಿವರು. 
ಈ ಪಶ್ನೆ ಉತ್ತರ 
ಇಲಿ. 
ಅ) ಕಬ್ಬು ಕಟಾವು ಯಂತ್ರ ಖರೀದಿಗೆ ಸಬ್ಸಿಡಿ ಬೆಳಗಾವಿ ಜಿಲ್ಲೆಗೆ 2023-24 ನೇ ಸಾಲಿನಲ್ಲಿ ಕಬ್ಬು. 
ಫ 'ಅನುದಾನಬಿಡುಗಡೆ ಮಾಡಲಾಗಿದೆಯೇ. | ಕಟಾವು ಯಂತ್ರ ಖರೀದಿಗೆ ರೂ. 134576 ಲಕ್ಷ ಸಬ್ಬಿಡಿ 
| | _ | ಅನುದಾನ ಬಿಡುಗಡೆ ಮಾಡಲಾಗಿದೆ. 
ಆ) |ಸಬ್ಬಿಡಿ ಅನುದಾನ ಬಿಡುಗಡೆ ಮಾಡದೇ 


ಇರುವುದರಿಂದ ರೈತರಿಗೆ ತುಂಬಾ 
ತೊ೦ದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕ ಬ೦ದಿದೆಯೇ. 


ಎಷ್ಟು ಕಟಾವು ಯಂತ್ರಗಳನ್ನು 
ನೀಡಲಾಗಿದೆ: ಹಾಗೂ ಸಬ್ಬಿಡಿ 
ಅನುದಾನ ಬಿಡುಗಡೆ ಮಾಡಲಾಗಿದೆ: ( 
ವಿವರ ನೀಡುವುದು) 


ರಾ 
ಈ) 


ಮಾಡಲಾಗಿದೆ? (ವಿವರ ನೀಡುವುದು) 


_ | ನಿಪ್ಪಾಣಿ ಮತಕ್ಷೇತ್ರದ ಕೆಲವು ಗ್ರಾಮಗಳ 
ವ್ಯಾಪ್ತಿಯ ಚಿಕ್ಕೋಡಿ. ತಾಲ್ಲೂಕಿನ 
ಸದಲಗಾ ರೈತ ಸ೦ಪರ್ಕ ಕೇಂದ್ರದ 
ವ್ಯಾಪ್ತಿಯಲ್ಲಿ ಎಷ್ಟು ಕಬ್ಬು ಕಟಾವು 
ಯಂತ್ರಗಳನ್ನು ನೀಡಲಾಗಿದೆ ಹಾಗೂ 
ಎಷ್ಟು ಸಬ್ಬಿಡಿ ಅನುದಾನ ಬಿಡುಗಡೆ 


ಬೆಳಗಾವಿ ಜಿಲ್ಲೆಗೆ 2023-24 ನೇ ಸಾಲಿನಲ್ಲಿ ಕಬ್ಬು 
ಕಟಾವು ಯಂತ್ರ ಖರೀದಿಗೆ ರೂ. 1345.76 ಲಕ್ಷ ಸಬ್ಬಿಡಿ 
ಅನುದಾನ ಬಿಡುಗಡೆ ಮಾಡಲಾಗಿದೆ. 


ಇ) ನಿಪ್ಪಾಣಿ ತಾಲ್ಲೂಕಿನಲ್ಲಿ ಇಲ್ಲಿಯವರೆಗೆ 


2023-24 ನೇ ಸಾಲಿನಲ್ಲಿ 1 ಕಬ್ಬು ಕಟಾವು ಯಂತ್ರ 
ನೀಡಲಾಗಿದೆ ಹಾಗೂ ರೂ. 3888 ಲಕ್ಷ ಸಬ್ಸಿಡಿ. 


ಅನುದಾನ ಬಿಡುಗಡೆ ಮಾಡಲಾ?ದೆ. 


2023-24 ನೇ ಸಾಲಿನಲ್ಲಿ ನಿಪ್ಪಾಣಿ ಮತಕ್ಷೇತ್ರದ ಕೆಲವು 
ಗ್ರಾಮಗಳ ವ್ಯಾಪ್ತಿಯ ಚಿಕ್ಕೋಡಿ ತಾಲ್ಲೂಕಿನ ಸದಲಗಾ : 
ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಕಬ್ಬು ಕಟಾವು 
ಯಂತ್ರಗಳನ್ನು ನೀಡಲಾಗಿಲ್ಲ. 


ಜಂಟಿ ಸ ನಿರ್ದೇಶಕರು, 
ಳಗಾವಿ 


